ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ |:|1167 (1191 
ಸದಸ್ಯರ ಹೆಸರು : | ಶ್ರೀ ಎನ್‌. ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತರಿಸಬೇಕಾದ ದಿನಾಂಕ : | 16-03-2021 
ಉತ್ತರಿಸುವ ಸಚಿವರು 3 : | ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಜಿವರು. 
ಈ. ಪ್ರಶ್ನೆ ಉತ್ತರ 
ಸಂ . 
1 |ಕಳೆದ ಮೂರು ವರ್ಷಗಳಲ್ಲಿ | ಕಳೆದ ಮೂರು ವರ್ಷಗಳಲ್ಲಿ ಪೌರ ಕಾರ್ಮಿಕ 
ಪೌರಕಾರ್ಮಿಕ ಗೃಹಭಾಗ್ಯ | ಗೈಹಭಾಗ್ಯ ಯೋಜನೆಯಡಿ ನಿರ್ಮಿಸಲಾದ 
ಯೋಜನೆಯ "  ಅವ್ವಯ | ಮನೆಗಳ ವಿವರಗಳನ್ನು ಜಿಲ್ಲಾವಾರು 


ನಗರಾಭಿವೃದ್ಧಿ ಇಲಾಖೆಯಿಂದ 
ಎಷ್ಟು "ಮನೆಗಳನ್ನು 
ನಿರ್ಮಿಸಲಾಗಿದೆ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


ಅನುಬಂಧ-1ರಲ್ಲಿ ಲಗತ್ತಿಸಿದೆ. 


2 |2014-2018 ರ ಅವಧಿಯಲ್ಲಿ ನಗರ 
ಸ್ಥಳೀಯ ಸಂಸ್ಥೆಗಳಿಗೆ ಗೃಹಬಭಾಗ್ಯ 
ಯೋಜನೆಯ ಜಾರಿಗೆ ಬಿಡುಗಡೆ 
ಮಾಡಿದ ಮೊತ್ತದಲ್ಲಿ: ರೂ.50.47 
ಕೋಟಿಗೂ ಹೆಚ್ಚು ಹಣವನ್ನು 
ಖೀವಿಧ ಬ್ಯಾಂಕ್‌ಗಳಲ್ಲಿ ಡಿಪಾಸಿಟ್‌ 
ಮಾಡಿರುವುದು. ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಪೌರಕಾರ್ಮಿಕರ ಗೃಹಭಾಗ್ಯ ಯೋಜನೆಯ 
ಅನುಷ್ಠಾನದ ಅನುದಾನವನ್ನು ಸ್ಮಳೀಯ 
ಸಂಸ್ಥೆಗಳಲ್ಲಿ ಪ್ರತ್ಯೇಕವಾಗಿ ತೆರೆಯಲಾಗಿರುವ 
ಬ್ಯಾ೦ಕ್‌' ಉಳಿತಾಯ ಖಾತೆಗೆ ಬಿಡುಗಡೆ 
ಮಾಡಲಾಗುತ್ತಿದೆ. ; 


3. |ಸರ್ಕಾರದಿಂದ ಬಿಡುಗಡೆ ಮಾಡಿದ 
ಮೊತ್ತವನ್ನು ಸಮರ್ಪಕವಾಗಿ 
ನಿಗಧಿಪಡಿಸಿದ ಯೋಜನೆಗೆ 
ಬಳಸದೇ ದುರಪಯೋಗ ಪಡಿಸಿದ 
ಅಧಿಕಾರಿ ಮೇಲಿ ಯಾವಕ್ರಮ 
ಕೈಗೊಳ್ಳಲಾಗಿದೆ; ಡಿಪಾಸಿಟ್‌ 
ಮಾಡಿರುವ ಮೊತ್ತಕ್ಕೆ ಬಂದ ಬಡ್ಡಿ 
ಎಷ್ಟು; ಅದನ್ನು ಯಾವ 
ರೀತಿಯಾಗಿ ಬಳಸಿಕೊಳ್ಳಲಾಗಿದೆ. 


ಯೋಜನೆಗೆ ಬಿಡುಗಡೆಯಾದ ಅನುದಾನದ 
ದುರಪಯೋಗ ಪ್ರಕರಣ ಕಂಡುಬಂದಲ್ಲಿ 
ಅಂತಹ ಅಧಿಕಾರಿಗಳ ವಿರುದ್ಧ 
ನಿಯಮಾನುಸಾರ ಕಮ ವಹಿಸಲಾಗುವುದು. 


2014-2018ರ ಅವಧಿಯಲ್ಲಿ ನಗರ ಸ್ಮ್ನಳೀಯ 
ಸಂಸ್ಥೆಗಳ ಪ್ರತ್ಯೇಕ ಬ್ಯಾಂಕ್‌ ಉಳಿತಾಯ 
ಖಾತೆಯಿಂದ ಗಳಿಸಿದ ಬಡ್ಡಿ ಮೊತ್ತ ರೂ.653.28 
ಲಕ್ಷಗಳ ಗಳಿಸಿದ್ದು: ಈ ಮೊತ್ತವನ್ನು ರಾಜ್ಯದ 
ರಾಜಸ್ವ ಲೆಕ್ಕ ಶೀರ್ಷಿಕೆಗೆ ಜಮೆ 
ಮಾಡಬಾಗುವುದು. 


ಕಡತ ಸಂಖ್ಯೆ:ನಲಇ 151 ಎಸ್‌.ಐಫ್‌.ಸಿ 2021 


(ಎನ್‌. ನ 0. 77°F: ಬಿ) 
ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 


